ದೇವರ ಕೊಂಡಾರೆಡ್ಡಿ 


ಶಿವಪುರದ ಶಾಸನ 


ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆಯಿಂದ ಬಾಚ 
ಹಳ್ಳಿಗೆ ಹೋಗುವ ದಾರಿಯಲ್ಲಿ ಕಲ್ಲು ಕಟ್ಟೆ ಅಣೆ 
ಕಟ್ಟಿಗೂ ಶಿವಪುರಕ್ಕೂ ಮಧ್ಯೆ ರಸ್ತೆಯ ಬಲಬದಿಗೆ ಈ 
ಶಾಸನವಿದೆ. ಶಿಲಾಶಾಸನವು ಮುಂದಕ್ಕೆ ವಾಲಿದ್ದು, 
ಶಾನವಿರುವ ಭಾಗ ತಕ್ಷಣ ಕಾಣಬರುವುದಿಲ್ಲ. ಶಾನವಿ 
ರುವ ಪ್ರದೇಶದ ಹೊಲದಲ್ಲಿ ಹಿಂದೆ ಗ್ರಾಮವಿದ್ದಿರಬ 
ಹುದಾದ ಲಕ್ಷಣಗಳು ಕಾಣಬರುತ್ತವೆ. 


ಶಾಸನವು ೧.೨೫ ಮಾಟರ್‌ ಎತ್ತರ ೧.೧೦ 
ಮಾಟರ್‌ ಅಗಲವಿದೆ. ಶಾಸನದ ಮೇಲ್ಬಾಗದಲ್ಲಿ 


ಹಸುಕರುಗಳನ್ನು ಕೊರೆದಿದೆ ಬಳಸಿದ ಕಲ್ಲು ಕಣ ಶಿಲೆ 
ಯಾಗಿದ್ದು ಅಲ್ಲಲ್ಲಿ ಉಬ್ಬು ತಗ್ಗುಗಳಿಂದ ಕೂಡಿದ್ದು, 
ಅಕ್ಷರಗಳನ್ನು ಆಳವಾಗಿ ಕೆತ್ತಿರುವುದಿಲ್ಲ. ಶಾಸನದಲ್ಲಿ ೯ 
ಸಾಲುಗಳು ಪೂರ್ತಿ ಕಾಣುತ್ತವೆ. ಉಳಿದ ಸಾಲುಗಳಲ್ಲಿ 
೧೦, ೧೧ ಮತ್ತು ೧೨ ನೇ ಸಾಲುಗಳಲ್ಲಿ ಕೆಲವು 
ಭಾಗ ಮಾತ್ರ ಕಾಣುತ್ತವೆ. ಉಳಿದಂತೆ ಮಣ್ಣಲ್ಲಿ ಸೇರಿ 
ಹೋಗಿವೆ. 


ಸಾಲಿನ ಪ್ರಾರಂಭದಲ್ಲಿ ಅಕ್ಷರ ಚಿಕ್ಕದಾಗಿದ್ದು, 
ಬರಬರುತ್ತಾ ದಪ್ಪವಾಗುತ್ತಾ ಹೋಗಿವೆ. ಅನುಸ್ವಾರ 
ಕ್ಕಿಂತ ಅನುನಾಸಿಕವನ್ನು ಹೆಚ್ಚಾಗಿ ಬಳಸಿ ರುತ್ತಾರೆ. 
ಶಾಸನ ಪಾಠಪೂರ್ಣವಾಗಿ ಕನ್ನಡದಲ್ಲಿದೆ. ಅನೇಕ ಇಡೆ 
ಶಾಸನ ಪಾಠವನ್ನು ಸ್ಪಷ್ಟವಾಗಿ ಓದುವುದು ಮತ್ತು 
ಅಧ್ಯಃ ೯ಸುವುದು ಬಹು" ಕಷ್ಟ. "ರಳ'ದ ಪ್ರಯೋಗ 

ಪ್ರವಾಗಿದೆ. ಅಕ್ಷರಗಳಲ್ಲಿ ಮ್ಮ ಲ್ಲ ನ' 
Cod ಅಕ್ಷರಗಳು೧೦ನೇ ಶತಮಾನದ ಉತ್ತರಾ 
ರ್ಧಕ್ಕೆ ಹಾಕಬಹುದಾಗಿದೆ. ಆದರೂ ಹೆಗ್ಗಡದೇವನ 
ಕೋಟೆ ತಾಲೂಕಿನ ಶಾಸನ (ಎ.ಕ. 1! (ಪು) ಹೆ.ಕೋ. 
೫೯) ಮತ್ತು ನಂಜನಗೂಡಿನ ಶಾಸನ (ಎಕ (ಪು) 
ನಂ.ಗೂ ೨೧೩) ಗಳಲ್ಲಿ ಅಯ್ಯಾವೊಳೆ  ಐನೂರ್ವ್ವರ 
ಉಲ್ಲೇಖವಿರುವುದರಿಂದಲೂ, ಅವುಗಳ ಕಾಲ ಕ್ರಮಾ 
ವಾಗಿ ಕ್ರಿ ಶಶ. ೧೦೩೩ ಮತ್ತು ೧೦೧೫ ಆಗಿರುವುದ 
ರಿಂದ ಇವುಗಳ ಸರಿಸುಮಾರಿನಲ್ಲಿಯೇ ಈ ಶಾಸನ 
ಉದಿಸಿರಬೆಕು. ಹೀಗಾಗಿ ಬಹುಶಃ ಸು' ಕ್ರಿ.ಶ. ೧೦೨೦ಕ್ಕೆ 


ಹಾಕಬಹುದಾಗಿದೆ. ಶಾಸನದಲ್ಲಿ ಐನೂರ್ವರ ಸಮ 


ಇತಿಹಾಸ ದರ್ಶನ 


. ಈಗಿನ ಕಲ್ಲುಕಟ್ಟೆ 
" ದೇವಾಲ ಯಗಳಲ್ಲಿ ಒಂದಾಗಿರಬೇಕು. 


ಯದ ಎಟ್ಟಿತ್ತರ ಉಲ್ಲೇಖವಿದ್ದು ಅದು ಅಂಗ, ವೆಂಗಿ, 
ಕಳಿಂಗ, ಕಾಶ್ಮೀರ, ಸಿಂಗಳ್ಳ ಚಕ್ರ ಗೊಟ್ಟ ಮುಂತಾದ ದೇಶಗ 
ಳೊಂದಿಗೆ ವ್ಯಾಪಾರ ನಡೆಸುತ್ತಿದ್ದರೆಂಬಂತೆ ಹೇಳಿರುತ್ತಾರೆ. 
ಇವರು ಹರಿಹರ, ಭಗವತಿ, ಬ್ರಹ್ಮ ಮುಂತಾದ ದೈವಗಳ 
ಆರಾಧಕರಾಗಿದ್ದರು. ಇವರು ತಮ್ಮನ್ನು ಭಟರಿಯು ಮಕ್ಕ 
ಳೆಂದು ಕರೆದುಕೊಂಡಿದ್ದಾರೆ. ಈ ಎಲ್ಪತ್ತರ ಸಮಯದವರು 
ಕುಪ್ಪದ ಭಗವತಿಗೆ ದಾನ ನೀಡುತ್ತಾರೆ. 


ಈ ಶಾಸನದಲ್ಲಿ ಕೊಡಗೂರ್ನಾಡು, ಕುಡುಂಬಿ 
ನಾಡು ಮಲೆನಾಡು, ಕೊಜ್ಜನಾಡಿನ ಉಲ್ಲೇಖ ಬರು 
ತ್ತದೆ. ಕುಪ್ಪ ಎಂಬ ಊರಿನ” ಉಲ್ಲೇಖ ಬರುತ್ತದೆ. 

ಈಗ ಶಾಸನವಿರುವ ಸ್ಥಳಡ ಹಿಂದಿನ `ಹೊಲದ 
ಬಯಲೇ ಆಗಿದೆ, ಈ ಊರು. ಈ ಹೊಲವನ್ನು 
ಕುಪ್ಪದ ಹೊಲವೆಂದು ಈಗಲೂ ಕರೆಯುತ್ತಾರೆ. 
*ಕುಪ್ಪದ ಭಗವತಿ' ಎಂದು ಕರೆಯುವ ದೇವಾಲಯವು. 
ಅಣೆಕಟ್ಟೆಯಲ್ಲಿ ಮುಳುಗಿರುವ 


ಶಿವಪುರದ ಶಾಸನ ಪಾಠ 


೧.೨೫ ಮಾ ೧.೧೦ ಮಾ. 


1. ಸ್ವಸ್ತಿ ಸಮಸ್ತಾಜಬೆಬ್‌ ಕಳಿಜು ಕಾಶ್ಮೀರ ಸಿಲ್ಲಳ 
0 ಎವಿ (ಸಿ a {¥ ಟ್ರ {\ 
ದ್ವೀಪ ಪಾರಸ.ಗ 
2. ಬರ್ಬ ಸ್ವರ್ಣ ವಿಷಯ ಮಜ್ಲಳ ಮಾಪ 
ಬೊಲ್ಲ ಗುರ್ಜ್ಜರ: ಶ್ರೇಷ್ಠ ಮಾ... 
3. ದಯಾ ತ್ರಿಮುಟಿ ಕೋ" ಶ್ಠಳ ತುರುಷ್ಕ 


ಯುಧಯಾಣ್ಣ ಲಾ 
4. ವಿ ಹಿಮಮನ್ತ ಭವ್ಹಮ್ಬರುವ ಚಕ್ರಗೊಟ್ಟ 
ಬಲಿ ವಿಷ 


5. ಯ 


ನಾಳಿಕೇಸರಮ್ಟೋದಿತ ಪುಣ್ಣರೀಕ 
ಲಮೃಕ “ 


6, ಚೀನಮಹಚೀನ ಸಕಿದೆ ಜಮುದ್ದೀಪ ಹರಿ 


ಕ ಆ ಶ್ಲ ಬದ 
ಹರ ಭ 

7. ಗವತಿ ಬ್ರಹ್ಮಾಕಟ್ಟಾಜ್ಞಧ್ವಜ ವಿಜಯ 
ಬೋಗವತಿ ಪು 

8... ರಪರಮೇಶ್ವರ ಅಯ್ಯಾವೊಟ್‌ಯವಾತರ 


ಶ್ರೀಮ(ತ್‌) ಭಟರಿಯ 
9. ಮಕ್ಕಳಪ್ಪಯ್ಸೂರ್ವೋರು ಕುಡುಗೂರ್ನ್ನಾಡು 
ಜ್ಯುಡುಮ್ಚಿನಾಡುಮ್ಮಲೆನಾಡು ಕೊಜ್ಜು 


\ 


೪೦ 


pCO ರ ಚ ಕೊಡುತೋದನ್ನಾ! ಡೆರಡೆಟ್ಟತ್ತರ 
ಸಮಯ ಮಿಟ್ಟು ಕುಪ್ಪ 


11. ದಭಗವತಿಗೆ ವಾಲುನಿಲಿಯ ಶಾಸನಮಾಗೆ 
ಕೊಟ್ಟಾರ್‌ ಇದನಟಾ ದೆನ್ಬಾ 
12. ವೊಣ್ಣ ಪಟ್ಟಣ ಮು) ಅಯ್ಯವೊ 


(ಇಲ್ಲಿಂದ ಮುಂದೆ ಮಣ್ಣಿನಲ್ಲಿ ಸೇರಿದೆ) 


ಇತಿಹಾಸ ದರ್ಶನ 


ನ 


